ಕರ್ನಾಟಕ ಇತಿಹಾಸ ಅಕಾದೆಮಿ (ರಿ.), ಬೆಂಗಳೂರಂ 


೧೯೮೯-೯೦ನೇ ಸಾಲಿನ ವಾರ್ಷಿಕ ನರಡಿ 


೧೯೮೯-೯೦ನೆಯ ಸಾಲಿನಲ್ಲಿ (೧೯೯೦ನೆಯ ಮಾರ್ಚ್‌ ೩೧ರ ವರಿಗೆ) ನಡೆಸಿದ ಕಾರ್ಯಕ್ರಮಗಳ ವರದಿ ಈ 
ಮುಂದಿನಂತಿದೆ. 


ಉಪನ್ಯಾಸ ಕಾರ್ಯಕ್ರಮಗಳು 


೧. ದಿನಾಂಕ ೨೭-೪-೮೯ನೆಯ ಗುರುವಾರ ಹಾಗೂ ೨೮-೪-೮೯ನೆಯ ಶುಕ್ರವಾರ ಸಂಜೆ ಆರು ಗಂಟಿಗೆ 
ಪ್ರೊ ಜಿ.ಎಸ್‌. ದೀಕ್ಷಿತ್‌ ಅವರ ಅಧ್ಯಕ್ಷಕೆಯಲ್ಲಿ ಬೆಂಗಳೂರಿನಲ್ಲಿ ಡಾ|! ಸೂರ್ಯನಾಥ್‌ ಕಾಮತ್‌ ಅವರಿಂದ 
"ಭಾರತೀಯ ಸಂಸ್ಕೃತಿ ರಕ್ಷಣೆಗೆ ವಿಜಯನಗರದ ಕೊಡುಗೆ' ಎಂಬ ವಿನಯವಾಗಿ ಉಪನ್ಯಾಸ ಸ ಕಾರ್ಯಕ್ರಮವು 
ನಡೆಯಿತು. 


೨. ಬಸವ ಸಮಿತಿ, ಬೆಂಗಳೂರು ಅವರ ಸರಕಾರದೊಂದಿಗೆ ಡಾ: ಸಿದ ಯ್ಯ ಪುರಾಣಿಕರ ಅ 
ಪ್ರೊ| ಜಿ.ಎಸ್‌. ದೀಕ್ಷಿತ ಅವರು "ಶಿವಾಜಿ ಸ ಒಂದು. ಅಪೂರ್ವ ಹಸ್ತಪ್ರತಿ” ಎಂಬ 


ಜವ ಕುರಿತಾಗಿ ೨೨-೯-೮೯ನೆಯ ಶುಕ್ರ ವಾರೆ ಸಂಜೆ ೬ ಗಂಟಿಗೆ ಉಸನ್ನಾಸ ನೀಡಿದರು. 
ಡಿ 


24, 

tL 

[02 

' 
ಸ್ಯ 

ಬ 


೩. ಮಿಥಿಕ್‌ ಸೊಸೈಹಿಯ ಸಹಕಾರದೆಣಂದಿಗೆ ೨೦-೧೦-೮೯ (ಶುಕ್ರವಾರ) ಸಂಜೆ ೬ ಗಂಟಿಗೆ ಉಪನ್ಯಾಸ 
ಕಾರ್ಯಕ್ರಮ. ಉಪನ್ಯಾಸಕರು : ಜಾ! ಎಂ. ಚಿದಾನಂದಮೂರ್ತಿ. ವಿಷಯ: “ಪಂಚಾಚಾರ್ಯರ ಬಗೆಗಿನ 
ವಿವಾದಕ್ಕೆ ಅಂತಿಮ ತೆರೆ”. ಅಧ್ಯಕ್ಷತೆ : ಡಾ ಸಿದ್ದಯ್ಯ ಪುರಾಣಿಕ್‌. 


೪, ಬೆಂಗಳೂರು, ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರದೊಡನೆ ದಿನಾಂಕ 
೨೬.೧೦-೧೯೮೯ನೇ ಗುರುವಾರ ಸಂಜೆ ೬ ಗಂಟಿಗೆ ಕನಕಪುರದಲ್ಲಿ ಜನಪದ ರಸಮಂಜರಿ ಮತ್ತು ಸಾಹಿತ್ಯ ಇಕಿಹಾಸ 
ದರ್ಶನ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ವಿಷಯ 2 "ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆ, ಉಪನ್ಯಾಸಕರು : 
ಡಾ| ಸೂರ್ಯನಾಥ್‌ ಕಾಮತ್‌, ಅಧ್ಯಕ್ಷತೆ: ಪ್ರೊ! ಎಂ.ಎಚ್‌. ಕೃಷ್ಣಯ್ಯ. 

೫. ದಿನಾಂಕ "೨೧-೧೧-೮೯ನೆಯೆ ಮಂಗಳವಾರದಂದು ಸಂಜೆ ೬ ಗಂಟಿಗೆ ಬೆಂಗೆಳೂರಲ್ಲಿ ಉಪನ್ಯಾಸ 
ಕಾರ್ಯಕ್ರಮ. ವಿಷಯ : "ಪರ್ಶಿಯನ್‌ ಮತ್ತು ಉರ್ದು ಸಾಶಿತ್ಯದಲ್ಲಿ ಕರ್ನಾಟಕ'. ಉಪನ್ಮಾಸಕರು. 


ಕ್ರಿ ಕ 
ಡಾ|| ಕೆ. ಮುದ್ದಣ್ಣ ಮಂಜಾರ್‌. ಅಧ್ಯಕ್ಷತೆ ಶ್ರಿ ಶಿ€ ಎಂ. ಫೆಜಲುಲ್‌ ಹಸನ್‌. 


ಸಿ೦೬ ಇತಿಹಾಸ ದರ್ಶನೆ 


1% 


ತೃತೀಯ ವಾರ್ಷಿಕ ಸಮ್ಮೇಳನ ಕ 

ಗದುಗಿನ ಶ್ರೀ ಜಗದ್ಗುರು ತೋಂಟಿದಾರ್ಯ ಮಠದ ವೀರಶೈವ ಅಧ್ಯಯನ ಸಂಸ್ಥೆಯ ಸಹಕಾರದೊಡನೆ 
೧೦-೬-೧೯೮೯ ಹಾಗೂ ೧೧ ೬-೧೯೮೯ನೆಯ ಶನಿವಾರ, ಭಾನುವಾರಗಳಲ್ಲಿ ಶ್ರೀ ತೋಂಟಿದಾರ್ಯೆ ಸಿದ್ಧಲಿಂಗೇಶ್ವರ 
ಕಲ್ಯಾಣ ಮಂಟಪದಲ್ಲಿ ಅಕಾಡೆಮಿಯ ಮೂರನೆಯ ವಾರ್ಷಿಕ ಸಮ್ಮೇಳನವು ನಡೆಯಿತು.  ೧೦-೫-೮೯ನೆಯ ಸನಿವಾರ 
ಬೆಳಿಗ್ಗೆ ೯-೩೦ಕೆ ಸಮ್ಮೇಳನದ ಉದ್ಭಾಟನೆಯನ್ನು ಗದುಗಿನ ಶ್ರೀ ಮ.ನಿ.ಜ. ಶ್ರೀ ತೋಂಟಿದಾರ್ಯ ಶ್ರೀ ಸಿದ್ದಲಿಂಗ 


ಸ್ವಾಮಿಗಳು ನೆರವೇರಿಸಿ, ಇತಿಹಾಸದಲ್ಲಿ ಗೆಯ್ಮೆ ಮಾಡಿದ ಎಲ್ಲ ವ್ಯಕ್ತಿಗಳ ಬಗ್ಗೆಯೂ ನಮ್ಮ ಗಮನ ಹರಿಸಬೇಕು 


ನಂದರು; ಅಕಾಜಿಮಿಯ ದ್ವಿತೀಯ ವಾರ್ಷಿಕ ಸಂಚಿಕೆ "ಇತಿಹಾಸ ದರ್ಶನ'ವನ್ನು ಶ್ರೀ ಸದಾಶಿವ ಎಸ್‌. ಒಡೆಯರ್‌ 


ನಿವೃತ್ತ ಕುಲಪತಿಗಳು, ಕರ್ನಾಟಕ ವಿಶ್ವವಿದ್ಯಾಲಯ, ಅವರು ಬಿಡುಗಡೆ ಮಾಡಿದರು. 


ಸಮ್ಮೇಳನದ ಅಧ್ಯಕ್ಷರಾದ ಡಾ|| ಶ್ರೀನಿವಾಸ ರಿತ್ತಿ ಅವರು ಅಧ್ಯಕ್ಷ ಭಾಷಣ ಮಾಡಿದರು.  ಅಕಾಜೆಮಿಯ 
ಉಪಾಧ್ಯಕ್ಷ ಶ್ರೀ ಕೆ. ಅಭಿಶಂಕರ್‌ ಅಕಾಡೆನಿಯ ಪರವಾಗಿ ಮಾತನಾಡಿದರು. ಮಹಾಸ್ವಾಮಿಗಳು ಸಮ್ಮೇಳನಾಧ್ಯಕ್ಷರಿಗೆ 
ಶಾಲು ಹೊದಿಸಿ ಸನ್ಮಾನಿಸಿದರು. 

ಕಾರ್ಯಕ್ರಮದ ಆರಂಭಕ್ಕೆ ಶ್ರೀಮತಿ ಪಾರ್ವತಿಬಾಯಿ ಮಾಳೆಕೊಪ್ಪಮಠ ಅವರಿಂದ ಪ್ರಾರ್ಥನೆ 
ಡಾ! ಅ. ಸುಂದರ ಅವರಿಂದ ಸ್ವಾಗತ ಹಾಗೂ ಅತಿಥಿ ಪರಿಚಯ, ಡಾ| ಸೂರ್ಯನಾಥ್‌ ಕಾಮರ್ತ ಅವರಿಂದ 
ಅಕಾಡೆಮಿಯ ಉದ್ದೇಶ ನಿರೂಪಣೆ, ಶ್ರೀ ಎಸ್‌.ವಿ. ಗದಗ್‌ ಅವರಿಂದ ಮಾಲಾರ್ಪಣೆ, ಅಂತ್ಯದಲ್ಲಿ ಎಂ.ಜಿ. ನಾಗರಾಜ್‌ 


- ಅವರಿಂದ ವಂದನಾರ್ನಣೆ ನಡೆಯಿತು. ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀ ಅನ್ನದಾನಿ ಹಿರೇಮಠ ಅವರು 


ಮಾಡಿದರು. 


ಅದೇ ದಿನೆ (೧೦-೬-೮೯) ೧೧-೧೫ ರಿಂದ ಪ್ರೋ! ಮಾಧವ ನಾ. ಕಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ 
ಗೋಷ್ಠಿಯಲ್ಲಿ ಆರು ಜನ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನು ಮಂಡಿಸಿದರು. ಮಧ್ಯಾಹ್ನ ೨-೩೦ ರಿಂದ ನಡೆದ 
ಎರಡನೇ ಗೋಷ್ಠಿ ಯಲ್ಲಿ ಆರು ಪ್ರಬಂಧಗಳನ್ನು ವಿದ್ವಾಂಸರು ಮಂಡಿಸಿದರು. ಡಾ| ಅ. ಸುಂದರ ಅವರು ಗೋಷ್ಠಿಯ 
ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂಜೆ ೪-೩೦ ರಿಂದ ಶ್ರೀ ಕೆ. ಅಭಿಶಂಕರ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮೂರನೇ 
ಗೋಷ್ಠಿಯಲ್ಲಿ ಎಂಟು ಜನ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನು ಮಂಡಿಸಿದರು. ಅದೇ ಸಂಜೆ ಆರು ಗಂಟಿಯ ವೇಳೆಗೆ 
ಅಕಾದೆಮಿಯ ಸರ್ವ ಸದಸ್ಯರ ಸಭೆಯು ಅಕಾಜಿಮಿಯ ಉಪಾಧ್ಯಕ್ಷ ಶ್ರೀ ಕೆ. ಅಭಿಶಂಕರ್‌ ಅವರ ಅಧ್ಯಕ್ಷತೆಯಲ್ಲಿ ನಡೆದು 
ಮಂಡಿತ ವರದಿ, ಲೆಕ್ಕಪತ್ರಗಳ ಹಾಗೂ ಬಡ್ಡೆರ್‌ಗಳು ಸರ್ವಾನುಮತದಿಂದ ಒಪ್ಪಿತವಾದುವು. ಮಂಡಿಸಿದ ನಿರ್ಣಯ 
ಗಳೂ ಅಂಗೀಕೃ ತವಾದುವು. 


ದಿನಾಂಕ ೧೧-೬-೪೯ ರಂದು ಬೆಳಿಗ್ಗೆ ೯ ಗಂಟಿಗೆ ಅರಂಭವಾದ ನಾಲ್ಕನೆಯ ಗೋಷ್ಠಿಯಲ್ಲಿ ಎಂಟು ಪ್ರಬಂಧ 
ಗಳು ವಿದ್ವಾಂಸರಿಂದ ಮಂಡಿತವಾಡುವು. ಡಾ ಸೂರ್ಯನಾಥ ಕಾಮರ್ತ ಅನರು ಗೋಷ್ಠಿಯ ಅಧ್ಯಕ್ಷತೆಯನ್ನು 


ವಹಿಸಿದ್ದರು. ಅದೇ ಬೆಳಿಗ್ಗೆ ೧೧-೧೫ ರಿಂದ ಡಾ|| ಎಂ. ಚಿದಾನಂದಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಐದನೇ 
ಗೋಷ್ಠಿಯಲ್ಲಿ ಎಂಟು ಜನ ವಿದ್ವಾಂಸರು ತಮ್ಮ ಪ್ರಬಂಧಗಳನ್ನು ಮಂಡಿಸಿದರು. ಮಧ್ಯಾಹ್ನ ೨ ಗಂಟಿಯಿಂದ ನಡೆದ 


ಆರನೇ ಗೋಷ್ಠಿಯಲ್ಲಿ ಎಂಟು ಜನ ವಿದಾ ಸಂಸರು ತಮ್ಮ ಪ್ರಬಂಧಗಳನ್ನು ಮಂಡಿಸಿದರು. ಗೋಷ್ಠಿಯ ಅಧ್ಯಕ್ಷತೆಯನ್ನು 


ಪ್ರೊ! ಕ.ವೆಂ. ರಾಜಗೋಪಾಲ ಅವರು ವಹಿಸಿದ್ದರು. 


ಸಂಜೆ ೪ ಗಂಟಿಗೆ ಡಾ|| ಎಂ.ಎಂ. ಕಲ್ಬುರ್ಗಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ “ಗದಗ ಪ್ರಜೇಶ : ಸಾಂಸ್ಕೃತಿಕ 
ಅಧ್ಯಯನ” ಎಂಬ ವಿಶೇಷ ವಿಚಾರ ಗೋಷ್ಠಿಯಲ್ಲಿ ಡಾ|| ಲೀಲಾ ಶಾಂತಕುಮಾರಿ ಅವರು “ಗಡಗೆ-ಲಕ್ಕುಂಡಿ ಪ್ರಜೀಶದ 
ಶಾಸನಗಳ' ಕುರಿತು ಮಾತನಾಡಿದರು. ಪ್ರೊ॥ ಮಾಧವ ನಾ. ಕಟ್ಟ ಅವರು "ಗದುಗಿನ ಶಾಸನಗಳು” ಕುರಿತಂತೆ 


ಇತಿಹಾಸ ದರ್ಶನ [40] | ೩೦೭ 


ಮಾತನಾಡಿದರು. ಡಾ॥ ಅ. ಸುಂದರ ಅವರು ಗದಗ ಪ್ರದೇಶದ ಪ್ರಾಚೀನ ದೇವಾಲಯಗಳ ಕೆಲವು ವಿಶಿಷ್ಟ ವಾಸ್ತುಶಿಲ್ಪ 
ಲಕ್ಷಣಗಳ ಬಗ್ಗೆ ಮಾತನಾಡಿದರು. ವಿಶೇಷ ಗೋಷ್ಠಿಯ ಅಧ್ಯಕ್ಷ ಭಾಷಣವನ್ನು ಡಾ| ಎಂ.ಎಂ. ಕಲ್ಬುರ್ಗಿ ಅವರು 
ಮಾಡಿದರು. ಸಮ್ಮೇಳನಾಧ್ಯಕ್ಷ ಡಾ! ಶ್ರೀ ಶ್ರೀನಿವಾಸ ರಿತ್ತಿ ಅವಕು ಸಮಾರೋಪ ಭಾಷಣ ಮಾಡಿದರು. ನಂತರ 


ಶ್ರೀಮತಿ ಪಾರ್ವತಿಬಾಯ್ಕಿಮಾಳೆಕೊಪ್ಪಮಠ ಅವರಿಂದ ಸುಶ್ರಾವ್ಯ ಸಂಗೀತ ನಡೆಯಿತು. 


" ಸಮ್ಮೇಳನಾಂತ್ಯದಲ್ಲಿ ಶ್ರೀ ವೀರಶೈವ ಅಧ್ಯಯನ ಸಂಸ್ಥೆ (ತೋಂಟದಾರ್ಯಮಠ)ಯ ಅಧ್ಯಕ್ಷ ಶ್ರೀ ಸಂಗಣ್ಣ 
ವೀರಪ್ಪ ಗದಗ ಕಾರ್ಯದರ್ಶಿ ಕೆ.ಎನ್‌. ಜೆಟ್ಟಿ, ಸರ್ವಶ್ರೀ ಜಿ. ವಿಶ್ವನಾಥ ಬುಳ್ಳ, ಅಶೋಕ ಅಕ್ಕಿ, ಸಂಕಣ್ಣನವರ್‌, 
ಕಾಶಿಯಪ್ಪ ಅವರುಗಳಿಗೆ ಸಮ್ಮೇಳನದ ಯಶಸ್ಸಿಗೆ ಸಲ್ಲಿಸಿದ ಸೇವೆಗಾಗಿ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು. 
ಹೀಗೆಯೇ ಸರ್ವಶ್ರೀ ವೀರೇಂದ್ರ ಸಿಂಹ, ಕಡಕೋಳ, ಹೆಬ್ಬಾಳ್‌ ಅವರಿಗೊ ಪತ್ರಿಕಾ ಪ್ರಚಾರ ನೀಡಿದ "ನವೋದಯ, 


"ನಾಗರಿಕ', "ಸಂಯುಕ್ತ ಕರ್ನಾಟಕ' ಸಂಪಾದಕರು ಹಾಗೂ ಪತ್ರಿಕಾ ಪ್ರತಿನಿಧಿಗಳಿಗೂ ಗೌರವ ಸಲ್ಲಿಸಲಾಯಿತು. 


ಸಮ್ಮೇಳನಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ರ, ಜಪಾನೀ ನಿದ್ರಾ ಪಂಸರನ್ನೂ ಒಳಗೊಂಡಂತೆ ೪೦ 
ಮಂದಿ ಹಿರಿಯ ಹಾಗೂ ಕಿರಿಯ ವಿದ್ವಾಂಸರು ಚರಿತ್ರೆ, ಶಾಸನ, ಪ್ರಾಚ್ಯ ಅವಶೇಷಗಳು, ಶಿಲ್ಪ, ಗ್ರಾಮಗಳ ಅಸ್ತಿತ್ವ, 
ರಾಜಕೀಯ ಸಂಘಟನೆ, ದೇವಾಲಯ ಕುರಿತಂತೆ ವಿದ್ವತ್ಪೂರ್ಣ ಪ್ರಬಂಧಗಳನ್ನು ಮಂಡಿಸಿದರು, ವಿಶೇಷೋಸನ್ಯಾಸ 
ಮೂಲೆಯಲ್ಲಿ ಮೂರು ಜನ ಖ್ಯಾತೆ ನಿದ್ವಾಂಸರು ಪ್ರಬಂಧ ಮಂಡಿಸಿದರು. 


ಇತಿಹಾಸ ಮತ್ತು ಸಾಹಿತ್ಯ ವಿಜಾರ ಸಂಕಿರಣ 


ದಿನಾಂಕ ೨-೨-೧೯೯೦ನೆಯೆ ಶುಕ್ರವಾರದೆಂದು, ಆಕಾಜಿಮಿಯು, ಬೆಂಗಳೂರು ನಗರ ಕನ್ನಡ ಸಾಹಿತ್ಯ 
ಪರಿಷತ್ತು ಹಾಗು ವಿಧಾತ್‌ ವಿದ್ಯಾ ಸಂಸ್ಥೆ, ಆನೇಕಲ್ಲು, ಇವರ ಸಹಕಾರದೊಡನೆ, "ಅನೇಕಲ್ಲು ತಾಲ್ಲೂಕು ಇತಿಹಾಸ 
ಮತ್ತು ಸಾಹಿತ್ಯ' ನಿಚಾರ ಸಂಕಿರಣವನ್ನು ಆನೇಕಲ್‌ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾ| ಸೂರ್ಯನಾಥ್‌ ಕಾಮತ್‌ 
ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ವಿಚಾರ ಸಂಕಿರಣದಲ್ಲಿ ಸರ್ವಶ್ರೀ ಪಿ.ವಿ. ಕೃಷ್ಣಮೂರ್ತಿ, ಜೀವರಕೊಂಡಾರೆಡ್ಡಿ, 
ಲಕ್ಷ್ಮಣ ತೆಲಗೂನಿ, ಅ. ಲಕ್ಷ್ಮೀನರಸಿಂಹನ್‌, ಎಸ್‌.ಎ. ಜಗನ್ನಾಥ್‌ ಅವರುಗಳು ಕ್ರಮವಾಗಿ ಆ ತಾಲ್ಲೂಕಿನ ಇತಿಹಾಸ 
ಶಾಸನ, ಸಾಹಿತ್ಯ, ಶಿಲ್ಪಕಲೆ, ಹಾಗೂ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗ ವಿದ್ವತ್‌ ಪ್ರಬಂಧಗಳನ್ನು ಮಂಡಿಸಿದರು. 


ಇತಿಹಾಸ ಪರೀಕ್ಷೆ 


ದ್ವಿತೀಯ ಪದವಿಪೂರ್ವ ತರಗತಿಯ ನಿದ್ಯಾರ್ಥಿಗಳಿಗೆ ೧೯೯೦ನೇ ಫೆಬ್ರವರಿ ತಿಂಗಳಿನಲ್ಲಿ ಬೆಂಗಳೊರು, 
ಮೈಸೂರು, ಧಾರವಾಡ ಮತ್ತು ಗುಲ್ಬರ್ಗ ಕೇಂದ್ರಗಳಲ್ಲಿ ಇತಿಹಾಸ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. 
ಒಟ್ಟು. ೪,೩೪೮ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದರು. (ಬೆಂಗಳೂರು : ೨೩೦೫, ಮೈಸೂರು: ೮೦೭, 
ಧಾರವಾಡ : ೧೦೪೮, ಗುಲ್ಬರ್ಗ : ೧೮೮). ಒಟ್ಟು ೬ ಬಹುಮಾನಗಳನ್ನು ನೀಡಲಾಯಿತು. ಈ ಸಾಲಿನಲ್ಲಿ 
ಶೇಷಾದ್ರಿಪುರಂ ಸದವಿಪೂರ್ವ ಕಾಲೇಜಿನ ಇತಿಹಾಸ ಉಪನ್ಯಾಸಕ ಶ್ರೀ ಜಿ. ರಾಧಾಕೃಷ್ಣ ಅವರು ಪರೀಕ್ಷೆಯ ಸಂಚಾಲಕ 
ರಾಗಿದ್ದರು. ಪ್ರಾಂಶುಪಾಲ ಶ್ರೀ ಜಿ.ಎಸ್‌. ವೆಂಕಟರಾಜು, ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಕಾರ್ಯದರ್ಶಿ 
ಶ್ರೀ ಕೆ.ಸಿ. ಪುಟ್ಟನರಸಯ್ಯ ಅವರುಗಳು ಸಹಕಾರ ನೀಡಿದರು. 
ಕಾರ್ಯಕಾರಿ ಸಮಿತಿ ಸಭೆಗಳು 


೧೯೮೯. ೯೦ನೇ ಸಾಲಿನಲ್ಲಿ ೧೯೯೦ರ ಮಾರ್ಚ್‌ ೩೧ರ ವರಿಗೆ ಒಟ್ಟು ಐದು ಬಾರಿ ಕಾರ್ಯಕಾರಿ ಸೆಮಿತಿ 
ಸಭೆಗಳು ಬೆಂಗಳೂರಿನಲ್ಲಿ ಸೇರಿದ್ದು » ಅಕಾಡೆಮಿಯ ವಿವಿಧ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ನೆರವಾಗಿವೆ 


೦೮ ಇತಿಹಾಸ ದರ್ಶನ 


Pe. fs? gf 


ಸದಸ್ಯರ ಸಂಖ್ಯೆ ತ 
ಈ ವಾರ್ಷಿಕ ಮಹಾಸಭೆಯ ಹೊತ್ತಿಗೆ ಸದಸ್ಯತ್ವ ದ ಸಂಖ್ಯಾ ವಿವರ ಕೆಳಕಂಡಂತಿದೆ. 
ಆಜೀವ ಸದಸ್ಯ ತೆ ೧೮೬. 
ಸಾಮಾನ್ಯ ಸದಸ್ಯೆ ರು... ೨೨೨. 
ರ್ಟ” ೪೦೮ 


೧೪೮೬-೮೭ ೧೩೧, ೧೯೮೭-೮೮೬೧೧-೬-೧೩೧, ೧೯೮೮-೮೯೬೭. ೧೪೨, ೧೯೮೯-೯೦೬೧೮೬೨. ೨೨೨, 
ಕೃತಜ್ಞ ತೆ 

೧೯೮೯೯೦ನೇ ಸಾಲಿನಲ್ಲಿ ಅಕಾದೆಮಿಯ ಕಾರ್ಯಕ್ರಮಗಳಿಗೆ ಸೂಕ್ತ ಸಹಕಾರ ನೀಡಿದ ೧. ಮಿಥಿಕ್‌ 
ಸೊಸೈಟ, ಬೆಂಗಳೂರು, ೨. ಬಸವ ಸಮಿತಿ, ಬೆಂಗಳೂರು, ೩. ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ 
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ, ಅಧ್ಯಕ್ಷರಾದ ಶ್ರಿ € ಜಿ.ವಿ. ಶಿವಸ್ವಾ ನಿ ಮತ್ತು ಎಲ್ಲೆ ೀಗೌಡ ಬೆಸಗರಹಳ್ಳಿ ಅವರಿಗೆ, 
ಶ್ರೀ "ಎನ್‌. &. ಕುಮಾರಸ್ವಾ ಮಿ ಮತ್ತು ಶ್ರೀ ಜಗೆದ್ದುರು ರೇಣುಕಾಚಾರ್ಯ ಶಿಕ್ಷಣ ಸ ಸಂಸ್ಥೆ ಯೆ ಅಧ್ಯಕ್ಷ ಪ್ಲೆ ಪ್ರೊ!ಷಡಕ್ಷರ 
ಸ್ವಾಮಿ ₹ಮತ್ತು ಶ್ರಿ ಜಗದ, ರು ರೇಣಕಾಚಾರ್ಯ "ಕಾಲೇಜು ಪ್ರಾಂಶುಪಾಲ ಶ್ರೀ ಆರ್‌. ರಾಜಸ್ಸ ಅವರುಗಳಿಗೆ ; 
ಸ್ಸ ರಡ ಆರ್‌. ಎಲ್‌. ಎಸ್‌. ಸಂಯುಕ್ತ ಪದವಿಪೂರ್ವ ತಾಸು ಪ್ರಾಂಶುಪಾಲ ಶ್ರೀ ಚನ್ನಪ್ಪ ಗೌಡರ್‌, 
ಶ್ರೀ i ಒ ಆ ಸನಾ ಕಾಲೇಜಿನ ಪ್ರಾಂಶುಪಾಲರು, ಶ್ರೀಮ ತ್ಯುಂಜಯ ಪದವಿ ಕಾಲೇಜಿನ ಪ್ರಾ ಂಶುಪಾಲ 


ಕ 
ಪ್ರೊ! ಸಿ.ವಿ. ಮಠದ್‌ ಅವರುಗಳಿಗೆ, ೭. ಗುಲ್ಬರ್ಗೆ ನೂತನ ವಿದಾ ಸಂಸ್ಥೆ ಯ ಅಧ್ಯಕ್ಷರು ಮತ್ತು ಅಲ್ಲಿನ ಪ್ರಾ ಸಾರ 
ಪ್ರೊ ವಸಂತ ಕುಷ್ಟಗಿ ಅವರುಗಳಿಗೆ ೮. ಮೈಸೂರು ವಿಶ್ವವಿದ್ಯಾಲಯದ ಪಾ ಜೇನ ಇತಿಹಾಸ ಖಜಾನೆ ರೀಡರ್‌ 
ಡಾ|| ಎಂ.ಎಸ್‌ ಕೃಷ್ಣನು ರ್ತಿ ಅವರಿಗೆ ೯. ಮೈಸೂರಿನ ಬನುಮಯ್ಯ ಕಾಲೇಜಿನ ಪ್ರಾಂಶುಪಾಲರು ಮತ್ತು 


ಸ 
. ಮೆ 
ದಳವಾಯಿ ಹೈಸ್ತೂಲಿನ ಮುಖ್ಯೋಪಾಧ್ಯಾಯರು ಅವರುಗಳಿಗೆ ಅಕಾಜಿಮಿಯು ಕ್ಸ ತೆಜ ತೆಯನ್ನು ಸಲ್ಲಿಸುತ್ತದೆ. 
ಭ್ರ ಕೆ 


ಗಡಗನ ಸಮೆ ್ಮೀಳನದ ಯಶ ಸ್ಸಿ ಗೆ ನೆರವಾದ ಶ್ರೀ ಮ.ನಿ.ಜ. ಶ್ರೀ ತೋಂಟದಾರ್ಯ ಶ್ರಿ e ಸಿದ್ದ ಲಿಂಗೆ 
ಮಹಾಸ್ವಾಮಿಗಳು, Fe NS ವೀರಶೈವ “ಅಧ್ಯ ಯನ ಸಂಸ್ಥೆ ಯ ಸರ್ವಶ್ರೀ ನ್‌ ವಿ. ಗದಗ 
ಕೆ.ಎನ್‌. 'ಚಟ್ಚಿ, ವಿಶ್ವನಾಥ ಬುಳ್ಳ, ಅಶೋಕ ಅಕ್ಕಿ, ಸಂಕಣ್ಣನ ನರ್‌, ಕಾತಿಯನ್ರ, ಮತ್ತು ನ್ಟ ವಿರೇಂದ್ರ ಸಿಂಹ, 
ಶ್ರೀ ಕಡಕೋಳ, ಶ್ರೀ ಹೆಬ್ಬಾಳ ತ ನವೋದಯ, ನಾಗರಿಕ, ಸಂಯುಕ್ತ ಕರ್ನಾಟಕದ 
ಸಂಪಾದಕರಿಗೂ ಅಲ್ಲದೆ ೩ ಪ್ರಕಟಣೆಗಳಿಗೆ ಪ್ರಚಾರ ನೀಡಿದ ಕನ್ನಡ ಪ್ರಭ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ 
(ಬೆಂಗಳೂರು, ಧಾರವಾಡ) ) ಕೊಡಗಿನ ಶಕ್ತಿ, ಬ್ರಹ್ಮಗಿರಿ, ಇಂಡಿಯನ್‌ ಎಕ್ಸ್‌ಪ್ರೆಸ್‌ ಪತ್ರಿಕೆಗಳು ಸಂಪಾದಕರುಗಳು 
ಹೀಗೆಯೇ ಸಹಕರಿಸಿದ ಅಕಾದೆನಿಯ ಸದಸ್ಯರು ಹಾಗೂ ಪದಾಢಿಕಾರಿಗಳಿಗೂ ವಿಶೇಷವಾಗಿ : ಸರ್ವಶ್ರೀ ಅ.ಲ. : 
ನರಸಿಂಹನ್‌, ಜೀವರಕೊಂಡಾರೆಡ್ಡಿ, ಕೆ.ಎಲ್‌. ರಾಜಶೇಖರ್‌, ಆರ್‌. ಮಧ ವಿರಾಜ್‌, ಟಿ.ಜಿ. ನರಸಿಂಹಮೂರ್ತಿ, 
ಎಸ್‌.ಎ. ಜಗನ್ನಾಥ್‌, ಎಚ್‌.ಎಸ್‌. ಗೋಪಾಲರಾನ್‌, ಡಾ|| ಎ.ವಿ. ನರಸಿಂಹಮೂರ್ತಿ : ಅವರಿಗೆಲ್ಲ ಅಕಾಡೆಮಿಯ 
ಕೃತಜ್ಞತೆ ಅರ್ಪಿಸುತ್ತದೆ. 
ಎಂ.ಜಿ. ನಾಗರಾಜ್‌ 
ಪ್ರಧಾನ ಕಾರ್ಯದರ್ಶಿ 
ಕರ್ನಾಟಕ ಇತಿಹಾಸ ಅಕಾದೆಮಿ, ಬೆಂಗಳೂರು. 


ಇತಿಹಾಸ ದರ್ಶನ ೨೦೯ 


